» Nr 


ಕರ್ನಾಟಕ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ 
. ಸದಸ್ಯರ ಹೆಸರು 

. ಉತ್ತರಿಸಬೇಕಾದ ದಿವಾಂಕ: 

. ಉತ್ತರಿಸುವ ಸಚಿವರು 


ವಿಧಾನ ಪರಿಷತ್ತು 
f 
€ ಸಲೀಂ ಅಹಮದ್‌ 
10- 03-2022 
ಕಾನೂಮ, ಸಂಸದೀಯ ವ್ಯವಹಾರಗಳು ಹಾಗೂ 
ಶಾಸನ ರಚನೆ ಮತ್ತು ಸಣ್ಣ ನೀರಾವರಿ ಸಚಿವರು ' 


ಕಸಂ. ಪಶ್ನೆ ಉತ್ತರ 

1 | ವಿವಿಧೆ ನಿಗಮಗಳಿಂದ | ಸಣ್ಣ ನೀರಾವರಿ ಇಲಾಖೆಯ "ಮುಖಾಂತರ" ಅನುಸೂಚಿತ ಜಾತಿಗಳು 
ಅನುಷ್ಠಾನಗೊಳ್ಳುತ್ತಿರುವ ಗಂಗಾ ಮತ್ತು ಅನುಸೂಚಿತ ಪಂಗಡಗಳ ಫಲಾನುಭವಿ ರೈತರ ಜಮೀನುಗಳಿಗೆ 
ಕಲ್ಯಾಣ ಯೋಜನೆಗೂ ಮತ್ತು ಸಣ್ಣ ಕೊಳವೆ ಬಾವಿ, ತೆರೆದ ಬಾವಿ ಮೂಲಕ ನೀರಾವರಿ ಸೌಲಭ್ಯ ಕಲ್ಲಿಸುವ 
ನೀರಾವರಿ ಇಲಾಖೆಯ | ಕಾಮಗಾರಿಗಳನ್ನು. ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪ 
ಮುಖಾಂತರ ಅನುಷ್ಠಾನ | ಯೋಜನೆ ಅಡಿ ಕೈಗೊಳ್ಳಲಾಗುತ್ತಿದೆ. 
ಮಾಡುತ್ತಿರುವ. ಗಂಗಾಕಲ್ಯಾಣ ವೈಯಕ್ತಿಕ ಫಲಾನುಭವಿಗಳಿಗೆ ಕೊಳವೆ ಬಾವಿ ಮೂಲಕ ನೀರಾವರಿ 
ಯೋಜನೆಗೂ ಘಟಕ ವೆಚ್ಚದಲ್ಲಿ ಸೌಲ್ಯಭ್ಯ ಕಲ್ಲಿಸುವ ಕಾಮಗಾರಿಗಳ ಘಟಕ ವೆಚ್ಚದಲ್ಲಿ 
ವ್ಯತ್ಯಾಸವಾಗಿರುವುದು ಸರ್ಕಾರದ ವ್ಯತ್ಯಾಸವಾಗಿರುವುದನ್ನು ಗಮನಿಸಲಾಗಿದ್ದು, ಈ ವ್ಯತ್ಯಾಸವು 
ಗಮನಕ್ಕೆ ಬಂದಿದೆಯೇ; ಪ್ರಮುಖವಾಗಿ ವಿದ್ಯುತ್‌ ಸಂಪರ್ಕ ಕಲ್ಲಿಸುವ 

ಕಾಮಗಾರಿಯಿಂದಾಗಿರುತ್ತದೆ. y 
2 | ಬಂದಿದ್ದಲ್ಲಿ, ಈ ವ್ಯತ್ಯಾಸವನ್ನು ದಿನಾಂಕ:28.05.2020 ಕಂಡ್‌ `ಇಕುಗದ ರಾಜ್ಯ ಅನುಸೂಚಿತ 
" | ಸರಿದೂಗಿಸಲು ಸರ್ಕಾರವು | ಜಾತಿಗಳು/ಅನುಸೂಚಿತ ಪಂಗಡಗಳ 'ಅಭಿವೃದ್ಧಿ ಪರಿಷತ್‌ ಸಭೆಯಲ್ಲಿ | 


ಕೈಗೊಂಡಿರುವ ಕ್ರಮಗಳೇನು; 


ವೈಯಕ್ತಿಕ ಕೊಳವೆ ಬಾವಿಗಳ ವಿದ್ಯುದ್ಧೀಕರಣಕ್ಕೆ ಗಂಗಾ ಕಲ್ಯಾಣ 
ಯೋಜನೆಯಂತೆ ರೂ.50,000/-ದಲ್ಲಿ ವಿದ್ಯುತ್‌ ಸಂಪರ್ಕ ಕಲ್ಪಿಸಲು 
ಇಂಧನ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲು ತೀರ್ಮಾನಿಸಲಾಗಿರುತ್ತದೆ. 
ಅದರಂತೆ, ವ್ಯವಸ್ಥಾಪಕ” ನಿರ್ದೇಶಕರು, ಹೆಸ್ಕಾಂ, ಹುಬ್ಬಳ್ಳಿ ಹಾಗೂ 
ವ್ಯವಸ್ಥಾಪಕ ನಿರ್ದೇಶಕರು, ಜೆಸ್ಕಾಂ, ಕಲಬುರಗೆ ಇವರಿಗೆ ಕ್ರ ಕುರಿತು 
ಕ್ರಮವಹಿಸಲು ಸೂಚಲಾಗಿರುತ್ತದೆ. 


ಕಸದ 3 ನರ್ಷಗಸನ್ಗ ಪಾಪ್‌ಕ ಗರಗ ಪ್ತ ಧಾರವಾಡ ಪನ್ತಗಸಗೆ 


3 ಕಳದ 3 ವರ್ಷಗಳಲ್ಲಿ ಹಾವೇರಿ, 
ಗದಗ ಮತ್ತು ಹುಬ್ಬಳ್ಳಿ-ಧಾರವಾಡ | ವಿಶೇಷ ಘಟಕ ಮತ್ತು ಗಿರಿಜನ ಉಪ ಯೋಜನೆ ಯೋಜನೆಗಳಡಿ 
ಜಿಲ್ಲೆಗಳಿಗೆ ಈ ಯೋಜನೆಯಡಿ ಕೈಗೊಳ್ಳಲಾದ ಕೊಳವೆ ಬಾವಿ, . ಬಾಂದಾರ,. ಏತ ನೀರಾವರಿ 
ಎಷ್ಟು ಫಲಾನುಭವಿಗಳಿಗೆ ಅನುಕೂಲ ಮಗ ಮೂಲಕ ಈ ಕೆಳಗಿನಂತೆ ಫಲಾನುಭವಿಗಳಿಗೆ ಅನುಕೂಲ 
ಮಾಡಿಕೊಡಲಾಗಿದೆ? ಮಾಡಿಕೊಡಬಾಗಿದೆ. 
K ಷಕ್ತ ವಶೇಷ ಘಟಕ ಮೋಜನ್‌ ]ಗರಜನ ಯಾವನ ಅಡ 
ಅಡಿ ಫಲಾನುಭವಿಗಳ ಸಂಖ್ಯೆ ಫಲಾನುಭವಿಗಳ ಸಂಖ್ಯೆ 
ಹಾಷೇರಿ 552 218 
.| ಗೆದೆಗ 47 2 
ಧಾರವಾಷ್‌ 7 
el: 
ಸಂಖ್ಯೆ: MID 42 LCQ 2022. K 
(ಜೆ.ಸಿ.ಮಾಧುಸ್ವಾಮಿ) 


ಕಾನೂನು, ಸಂಸದೀಯ ವ್ಯವಹಾರಗಳು 
ಹಾಗೂ ಶಾಸನ ರಚನೆ ಮತ್ತು ಸಣ್ಣ ನೀರಾವರಿ ಸಚಿವರು. 


